C ಕರ್ನಾಟಕ ವಿಧಾನ ಪರಿಷತು 
ಮಿ 
ಸದಸ್ಕರ ಹೆಸರು ಶ್ರೀ ಕಾಂತರಾಜ್‌ (ಬಿಎಂಎಲ್‌) 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 711 
- ಉತ್ತರ, ದಿನಾಂಕ 05.03.2021. 

ಕೆ ಪಶ್ನೆ ಉತ್ತರ 

ps pe 

ಸಂ. 

ಅ) | ರಾಷ್ಟ್ರೀಯ" ಗ್ರಾಮೀಣ ಕುಡಿಯುವ ನೀರಿನ "ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮ 
(NRDWP)ನ್ನು ಯಾವ ಯೋಜನೆಯಡಿ | (NRDWP) ಯೋಜನೆಯು ನೂತನವಾಗಿ 
ವಲೀನಗೊಳಿಸಲಾಗಿದೆ; ಈ ಯೋಜನೆಯ ಹೆಸರೇನು; | ಅನುಷ್ಠಾನಗೊಂಡಿರುವ "ರಾಷ್ಟ್ರೀಯ ಜಲ ಜೀವನ್‌ ಮಿಷನ್‌" 
(ವಿವರವಾದ ಮಾಹಿತಿ ನೀಡುವುದು); ಯೋಜನೆಯಡಿ ವಿಲೀನಗೊಳಿಸಲಾಗಿದೆ. 

ಈ ಯೋಜನೆಯ ಹೆಸರು: "ರಾಷ್ಟ್ರೀಯ ಜಲ ಜೇವನ್‌ ಮಿಷನ್‌" 
(NJJM) 

ಆ) | ಆರ್ಥಿಕ ವರ್ಷ 2020-2ನೇ ಸಾಲಿನಲ್ಲಿ ಸದರಿ] ಆರ್ಥಿಕ`'ವರ್ಷ 220-2ನೇಸಾಲನಲ್ಲಿ ಜಲ್‌ `' ಜೀವನ್‌ 'ಮಷನ್‌ 
ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ | ಯೋಜನೆಯಡಿ 2019-20ನೇ ಸಾಲಿನ ಬಾಕಿ ಅನುದಾನ 
ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ; | ಒಳಗೊಂಡಂತೆ ಕೇಂದ್ರದ ಪಾಲಿನ ರೂ.300.37ಕೋಟಿಗಳು ಮತ್ತು 
(ವಿವರವಾದ ಮಾಹಿತಿ ನೀಡುವುದು) ರಾಜ್ಯದಪಾಲಿನ ರೂ.509.32ಕೋಟಿಗಳು ಮತ್ತು ಪೂರ್ಣ ರಾಜ್ಯ 

ಸರ್ಕಾರದ ಅನುದಾನ ರೂ.1468.09ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

ಇ) | ಈ ಯೋಜನೆಯ Support Activity ಘಡಕದಡಿ | ಈ ಯೋಜನೆಯ 5Sಟppಂಗ Activity ಘಟಕದಡಿ 
ಬಿಡುಗಡೆ ಮಾಡಲಾದ ಹಣವೆಷ್ಟು ಯಾವ ಯಾವ | ರೂ.23.58ಕೋಟಿಗಳ ಅನುದಾನವನ್ನು ವಿಭಾಗಗಳಿಗೆ ಬಿಡುಗಡೆ 
ಬಾಬ್ದುಗಳಿಗೆ ಖರ್ಚು ಮಾಡಲಾಗಿದೆ; (ವಿವರವಾದ | ಮಾಡಲಾಗಿದೆ. Consultancy Cost, Establishment Cost, 
ಮಾಹಿತಿ ನೀಡುವುದು) WSSO/CCDU Staff Salary, Setting up call centre, 

Maintenance of Hardware/!T software/stationary 
ಬಾಬ್ದುಗಳಿಗೆ ಫೆಬವರಿ-2021ರ ಅಂತ್ಯಕ್ಕೆ ಒಟ್ಟಾರೆ 
ರೂ.12.30ಕೋಟಿಗಳ ಅನುದಾನ ವೆಚ್ಚ ಮಾಡಲಾಗಿದೆ. 

8) |BRC/CRC  ಂಯೋಜಕರುಗಳ ಮನವಿಯ | ಕೇಂದ್ರ ಪುರಸ್ಕೃತ `'ಜಲ ಜೀವನ್‌ ಮಿಷನ್‌ "ಯೋಜನೆಯ 
ಮೇರೆಗೆ ಕೇಂದ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು | ಮಾರ್ಗಸೂಚಿಯಲ್ಲಿ  BRC೦/CRCಗಳಗೆ ಸಂಬಂಧಪಟ್ಟಂತೆ 
ನೈರ್ಮಲ್ಯ ಇಲಾಖೆಯು ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ | ಕೆಲಸ-ಕಾರ್ಯಗಳನ್ನು ಪ್ರಸ್ತಾಪಿಸಿರುವುದಿಲ್ಲ ಮತ್ತು ಸದರಿಯವರ 
ಮತ್ತು ಶಾಂತ್ರಿಕ ನೆರವನ್ನು ಮಾತ್ರ ನೀಡಲಾಗುತ್ತಿದೆಯೇ; | ನೇಮಕ ಸಂಬಂಧ ಕೇಂದ್ರ ಸರ್ಕಾರದಿಂದ ವಿಶೇಷವಾದ 
ಸಿಬ್ಬಂದಿ ನೇಮಕವು ರಾಜ್ಯ ಸರ್ಕಾರದ ವಿವೇಚನೆಗೆ | ಸೂಚನೆಗಳನ್ನು ಇಲಾಖೆ ಪಡೆದಿರುವುದಿಲ್ಲ. 
ಬಿಟ್ಟಿರುವುದು ನಿಜವೇ; (ವಿವರವಾದ ಮಾಹಿತಿ 
ನೀಡುವುದು) . 

ಉ) | ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7610CH ರಂತೆ | ಜಲ ಜೀವನ್‌ ಮಿಷನ್‌ "ಯೋಜನೆಯ `ಮಾರ್ಗಸೊಚಿಗಳಲ್ಲಿ 
ಸರ್ಕಾರವು Policy decision | BRC/CRCnಳ ಪ್ರಸ್ತಾಪವಿರುವುದಿಲ್ಲ ಹಾಗೂ ಮುಂದುವರೆಸಲು 
ಮಾಡಬೇಕಾಗಿರುವುದು ನಿಜವೇ; ಆಸ್ಪದವಿರುವುದಿಲ್ಲ. 

ಊ) | ಯಾವ ಕಾಲಮಿತಿಯಲ್ಲಿ ಸರ್ಕಾರವು ನPocy 
Decisionng ಸೇವೆಯನ್ನು ಯಥಾವತ್ತಾಗಿ ಉದ್ಭವಿಸುವುದಿಲ್ಲ. 
ಮುಂದುವರೆಸುವುದು? 


ಸಂಗ್ರಾರನಾಷನೈನ'3 ಗ್ರಾನಸಘI 


ಪತ್ತು 


ನ 
ಗ್ರಾಮೀಣಾಭಿವೃದ್ಧಿ 


ಇಯರ್‌ ರಾಜ್‌ ಸಚಿವರು 


